ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1025 


ಸದಸ್ಯರ ಹೆಸರು : ಶ್ರೀ ಹೆಚ್‌.ಎಂ. ರಮೇಶ್‌ ಗೌಡ 

(ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ :22-12-2021 
ಉತ್ತರಿಸುವವರು : ಮಾನ್ಯ ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು 


ರೈಲ್ವೆ ಇಲಾಖೆಯಿಂದ ಪಡೆದ ಮಾಹಿತಿ ಪ್ರಕಾರ ಈ ಕೆಳಗಿನ 
ಎರಡು ವಿಭಾಗಗಳ ಅಡಿಯಲ್ಲಿ ರೈಲ್ವೆ ಲೆವೆಲ್‌ ಕ್ರಾಸಿಂಗ್‌ 
ಗೇಟ್‌ಗಳನ್ನು ತೆರವುಗೊಳಿಸಿ ರಸ್ತೆ ಮೇಲು-ಸೇತುವೆ / ಕೆಳ- 
ಸೇತುವೆ ನಿರ್ಮಾಣವನ್ನು ಕಾರ್ಯಗತಗೊಳಿಸಲಾಗುತ್ತಿದೆ. 


ರಾಜ್ಯದಲ್ಲಿ ರೈಲ್ವೆ ಕ್ರಾಸಿಂಗ್‌ 
ಗಳ ಬಳಿ ಎಷ್ಟು 
ಸೇತುವೆಗಳು 
ನಿರ್ಮಾಣಗೊಂಡಿವೆ; 


1. ರಾಜ್ಯ ಸರ್ಕಾರ ಹಾಗೂ ರೈಲ್ವೆ ಇಲಾಖೆಗಳಿಂದ 50:50ರ 
ಅನುಪಾತದಲ್ಲಿ ವೆಚ್ಚ ಹಂಚಿಕೆ ಮಾಡಿಕೊಂಡು ಕಳೆದ 5 
ವರ್ಷಗಳಲ್ಲಿ 23 ಸಂಖ್ಯೆಯ ಮೇಲು-ಸೇತುವೆ / ಕೆಳ- 
ಸೇತುವೆಗಳನ್ನು ನಿರ್ಮಿಸಿದೆ. (ವಿವರವಾದ ಮಾಹಿತಿ 
ಯನ್ನು ಅನುಬಂಧ-1ರಲ್ಲಿ ಇರಿಸಲಾಗಿದೆ.) 


. ರೈಲ್ವೆ ಇಲಾಖೆಯು ತನ್ನ ಸ್ಥಂತ ಅನುದಾನದಲ್ಲಿ ಕಳೆದ 5 
ವರ್ಷಗಳಲ್ಲಿ 28 ಸಂಖ್ಯೆಯ ಮೇಲು-ಸೇತುವೆ / ಕೆಳ- 
ಸೇತುವೆಗಳನ್ನು ನಿರ್ಮಿಸಿದೆ. (ವಿವರವಾದ ಮಾಹಿತಿ 
ಯನು ಅನುಬಂಧ -2ರಲ್ಲಿ ಇರಿಸಲಾಗಿದೆ.) 
D ವೆಚ್ಚ ಹಂಚಿಕೆ ಆಧಾರದ ಮೇಲೆ ಕೈಗೆತ್ತಿಕೊಳ್ಳಲಾದ 
ಮೇಲು-ಸೇತುವೆ/ ಕೆಳ-ಸೇತುವೆ ನಿರ್ಮಾಣ 
ಕಾಮಗಾರಿಗಳಿಗೆ ವೆಚ್ಚವಾದ ಅನುದಾನ- ರೂ.480 
ಕೋಟಿಗಳು. 
2) ರೈಲ್ವೆ ಇಲಾಖೆಯು ತನ್ನ ಸ್ವಂತ ನಿಧಿಯಿಂದ 
ನಿರ್ಮಿಸಿರುವ ಮೇಲು-ಸೇತುವೆ / ಕೆಳ-ಸೇತುವೆ 
ಕಾಮಗಾರಿಗಳಿಗೆ ವೆಚ್ಚವಾಗಿರುವ ಅನುದಾನ - ರೂ.186 
ಕೋಟಿಗಳು. 
ಮೇಲಿನ ಎರಡು ವಿಭಾಗಗಳ ಅಡಿಯಲ್ಲಿ ಮೇಲು-ಸೇತುವೆ/ 
ಕೆಳ-ಸೇತುವೆ ಕಾಮಗಾರಿಗಳ ನಿರ್ಮಾಣಕ್ಕಾಗಿ ಕೇಂದ್ರ 
ಸರ್ಕಾರದಿಂದ (ರೈಲ್ಲೆ ಅಗತ್ಯ ಅನುದಾನವನ್ನು 
ಒದಗಿಸಲಾಗಿದೆ. 
I) ವೆಚ್ಚ ಹಂಚಿಕೆ ಆಧಾರದ ಮೇಲೆ ಕೈಗೆತ್ತಿಕೊಳ್ಳಲಾದ 
ಮೇಲು ಸೇತುವೆ! ಕೆಳ ಸೇತುವೆ ನಿರ್ಮಾಣ 


ನಿಮಾರ್ಣಗೊಂಡ 
ಸೇತುವೆಗಳಿಗೆ ಖರ್ಚಾದ 
ಅನುದಾನ ಎಷ್ಟು 


ಈ ಸೇತುವೆಗಳ 
ನಿರ್ಮಾಣಕ್ಕೆ ಕೇಂದ್ರ 

ಸರ್ಕಾರವು ಅನುದಾನ 
ಒದಗಿಸಿದೆಯೇ; 
ಹಾಗಿದ್ದಲ್ಲಿ, ಒದಗಿಸಲಾದ 
ಅನುದಾನ ಎಷ್ಟ; 


— 
ಕ್ರಸಂ. ಪಶ್ನೆ ಉತ್ತರ |] 
[ಇದರಲ್ಲಿ ಖರ್ಜಾದ ' ಕಾಮಗಾರಿಗಳಿಗೆ ವೆಚ್ಚವಾದ ಅನುದಾನ - ರೂ.480 
ಮೊತ್ತವೆಷ್ಟು? ಕೋಟಿಗಳು. 
2) ರೈಲ್ವೆ ಇಲಾಖೆಯು ತನ್ನ ಸ್ವಂತ ಅನುದಾನದಿಂದ 
ನಿರ್ಮಿಸಿರುವ ಮೇಲು ಸೇತುವೆ / ಕೆಳ ಸೇತುವೆ 
ಕಾಮಗಾರಿಗಳಿಗೆ ವೆಚ್ಚವಾಗಿರುವ ಅನುದಾನ ಎ 
ರೂ.186 ಕೋಟಿಗಳು 
LL | (ಒಟ್ಟಾರೆಯಾಗಿ ರೂ.66 ಕೋಟಿ ವೆಚ್ಚ ಮಾಡಲಾಗಿದೆ) 


ಸಂಖ್ಯೆ: ಮೂಅಣಇ 252 ರಾರಾಹೆ 2021 


le 
ly ಸ್ಟಾ 


ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು 


ಶ್ರೀ ಹೆಚ್‌.ಎಂ. ರಮೇಶ್‌ ಗೌಡ, ಮಾನ್ಯ ಸದಸ್ಯರು (ವಿಧಾನ ಸಭೆಯಿಂದ ಚುನಾಯಿತರಾದವರು), 
ಕರ್ನಾಟಕ ವಿಧಾನ ಪರಿಷತ್ತು ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1025 ಕೈ ಅನುಬಂಧ- ಗೆ 
Annexure-l 


SOUTH WESTERN RAILWAY 
Construction Organization 
Details of Commissioned ROB/RUBS in lou of Existing LCs on Cost sharing Basis ( 50:50 between Railway & Gok) in last 5 years 


[ROB in lieu of LC no. 385 at Km ; 6117300-400 belween 
Belagavi-Sambre stations 


00-2016 | Rly: IDD/GOK: 
50:50 
[ROB in lieu of LC no, 4 & 4-8 at Km 7/500 600 nesr Jalahelli Jan-2017 Riy:BDA/GOK: 14.67 
between Yesvantpur-chikbenavara stations in Bengalru- 50:50 
Tumakuru section. k | 
[ROB in lieu of LC no. 114 Beiween Belar-Bellari canionemneni] Feb 2017 Rly: IDD/GOK: 
ations in Hosapele-Ballari section ( at Satyanarayana pel ) 50:50 
50:50 


ROB @ LC No.131 @ Km 192/600-700 Traffic, { SPL), Manned Rly: BBMP/GOK 20.04 
interlocked between Baiyyappanahali-Karmeliram (At Sarjapura : 
in leu 
ons in 


Road 


) 
[ROB with subway of LC No:21 between Yelahanka- Sept -2016 | Rly: IDDIGOK: 9.99 9.99 19.98 
Rajankunti stations in Baiyyappanahalli-Dharmaveram section. 50:50 

2017-18 


ROB in lieu of LC No.388-A. at Belgavi station between Belsgavi March 2018 | Rly: IDDIGOK: 8.865 8.865 
-Sambre stations in Londa-Miraj section 50:50 

7 |RUB inlieuofLCNo.64 beiween Banapur -koppala sistons (| Dec207 | Ry: IDDIGOK: 
lat Koppala yard)in Hubballi-Hosapete Section 50:50 


ROB in lieu of LC No.32 Peween Doddadeliapur-OddsrFali Rly: IDDIGOK: 20.28 
stations in Baiyyappanahall-Dharmavaram section. 


ROB In lieu of LC No.112 between Bellari Cent- Bellari Junction 
stations in Hosapete-Bellari section. | 


ROB in leu of LC No.1 between Hubballi - Kusugal stations in Sep-2017 | Rly. IDDIGOK: 
Hubballi- Hosapete section. 50:50 


ROB in leu of LC no:4-A with subway between Yesvantpur- Rly: BBMP/GOK: 

[Yelahanka stations between Yesvantpur-Yelahanka section ( at 50:50 

Mutyala nagar ) 

ROB in lieu of LCNo. 198 between Ranebennur-Chalgeri 01-2017 Rly: IDD/GOK: 22.76 
‘stations in Chickjajur-Hubli section. 50:50 


2018-19 


r. IDDIGOK: 


K; 


ROB in lieu of LC No.89 Between Mavinakere-Holenarsipur Dec-2018. 

stations in Hassan Mysuru Section 

ROB in teu of LC No.62 between Banapur -koppala stations ( | March-2019. | Rly: IDDIGOK: ೪.22 
[at Koppala yard)in Hubballi-Hosapete Section 50:50 


ROB in lieu of LC No.116 between Bangarpet - Maralshall March-2019. | Rly. IDDIGOK: 
stations in Bengaluru-Jolarpe! section. 50:50 


RUB in lieu of LC no. 131 at Km:332/000-100 between March-2019. | Rly: BBMP/GOK: 7.98 7.98 
Krishnarajapuram-Whitefield stations in Jolarpet-Bengaluru 50:50 

isection ( At Kadugodi ) 

RUB in lieu of LC No.10 at Kodigehafi - in Yesvanipur- March-2019. | Rly: BBMP/GOK: 7.325 

Yelahanka section 50:50 


Description of work { LC No, between stations & section } 


Month & year Expenditure Sli enced. | in Crs of Rs 
of Type of funding 
commission Total 


- ROB in lieu of LC no:80 near lbrahimpur with subway between Rly: IDDIGOK: 19.16 
Jumnal-Viyjayapura stations in Gadag- Holgi section 50:50 

[ROB heu ILC No. 438 (Near Raybag) Raybag-Chinchil Feb-2020. |Riy: IDDIGOK: 

‘stations in Londa-Miraj section. 50:50 


ROB in lieu of LC no. 136-A at Km:332/000-100 between 
PSY penshes etrermfocuran stations in Jolarpet- 
Gate) 


Rly: BBMP/GOK: 16.88 
50:50 


sy 


ಶ್ರೀ ಹೆಚ್‌.ಎಂ. ರಮೇಶ್‌ ಗೌಡ, ಮಾನ್ಯ ಸದಸ್ಯರು (ವಿಧಾನ ಸಭೆಯಿಂದ ಚುನಾಯಿತರಾದವರು), 
ಕರ್ನಾಟಕ ವಿಧಾನ ಪರಿಷತ್ತು ಇವರ ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ: 1025 ಕ್ಕೆ ಅನುಬಂಧ-೪ 


Detalls of Commissioned ROB/RUBS in lieu of Existing LCs chargeable to Rallway doubling works carried out 
with Rallway funds In last 5 years 
ISL {Name of the Doubling . ‘| Number of LCs replaced | Provision available in the sanctioned 
detailed estimate of doubling/Cost 
Incurred 


Scanned by CamScanner 


